( 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


914 


ಶ್ರೀ ಆರ್‌.ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
20.09.2021 
ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


KEKE 


ಪ್ರಶ್ನೆ 


ಅ) 1 ವಿದ್ಯತ್‌ ದರವನ್ನು ಪದೇ ಪದೇ 


ಏರಿಸುವುದರಿಂದ ಜನರಿಗೆ 
ತೊಂದರೆಯಾಗುತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣಿ 


ವಿದ್ಯತ್‌ ದರವನ್ನು ಹೆಚ್ಚಿಸಲು ಕಾರಣವಾಗುವ ಪ್ರಮುಖ 


ಅಂಶಗಳು ಈ ಕೆಳಕಂಡಂತಿವೆ: 
1 


ವಿದ್ಯುತ್‌ ಬೇಡಿಕೆಯನ್ನು ಪೂರೈಸಲು ಹೊಸ ಉಷ್ಣಕೇ೦ದ್ರ ಹಾಗೂ 
ನವೀಕರಿಸಬಹುದಾದ. ಇಂದನ ಮೂಲಗಳಿಂದ 
ಖರೀದಿಸಬೇಕಾಗಿರುವುದರಿಂದ ವಿದ್ಯುತ್‌ ಖರೀದಿಯ ಪೆಚ, ವು 


ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಆದುದರಿಂದ ಜಕಾತಿ ಹೆಚ್ಚಳವು | 


ಅನಿವಾರ್ಯವಾಗಿದೆ. 
ದೀರ್ಪಕಾಲದ “ವಿದ್ಯುತ್‌ ಖರೀದಿ ಒಪ್ಟಂದಗಳಿಂದಾಗಿ ವಿದ್ಯುತ 


ಸರಬರಾಜು ಕಂಪನಿಗಳು ಉಷ್ಣಕೇಂ೦ದ್ರಗಳಿಗೆ ಪ್ರತಿ ತಿಂಗಳು ನಿಗದಿತ | 


ವೆಚ್ಚವನ್ನು ಭರಿಸಬೇಕಾಗುತ್ತದೆ. 
ಇದಲ್ಲದೆ, ನೌಕರರ ಸಂಬಳದ ಪರಿಷ್ಠರಣೆ, ಕಾರ್ಯ ಮತು 
ನಿರ್ವಹಣಾ ವೆಚ್ಚ, ಬಂಡವಾಳ ವೆಚ್ಚ ಮತ್ತು ಕಾರ್ಯನಿರತ 
ಬಂಡವಾಳಕ್ಕಾಗಿ ಸಾಲಗಳ ಮೇಲಿನ ಬಡ್ಡಿ ವೆಚ್ಚಗಳು ಜಕಾತಿ 
ಪರಿಷ್ಠರಣೆಯಲ್ಲಿ ಒಳಗೊಂಡಿರುತ್ತದೆ. ' 


ವಿದ್ಯುತ್‌ ಖರೀದಿ ವೆಚ್ಚ ಮತ್ತು ವಿದ್ಯುತ್‌ ಮಾರಾಟದಿಂದ ಬರುತ್ತಿ ರುವ! 


ವ್ಯತ್ಯಾಸವು ಹೆಚ್ಚಾಗುತಿದ್ದು ವಿದ್ಯುತ್‌ 


ಅನಿವಾರ್ಯವಾಗಿರುತ್ತದೆ. 


ಹರ 


ದರ ನಿಗದಿಪಡಿಸುವ ಅಧಿಕಾರವು ಕರ್ನಾಟಕ ವಿದ್ಯುಚ್ಛಕಿ| | 
ವಿಯಂತ್ರಣ ಆಯೋಗದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. 


ವಿದ್ಯುತ್ತು! . 


§ ವಿದ್ಯುತ್‌ 


ಕಳ್ಳತನ ಮತ್ತು 
ವಿದ್ಯತ್‌ ಸೋರುವಿಕೆಯನ್ನು 
ಕಟ್ಟುನಿಟ್ಟಾಗಿ ತಡೆಗಟ್ಟಿ ಆಗಾಗ 
ವಿದ್ಯತ್‌ ಏರಿಕೆಯನ್ನು 
ತಡೆಗಟ್ಟಿಲು ಪ್ರಯತ್ನ 
ಮಾಡಬಾರದೇಕ; 


ಕ್ರಮ ಕೈಗೊಳ್ಳಲಾಗುವುದೇ? 


| ಜನರ ಹಿತದೃಷ್ಟಿಯಿಂದ ಈ।- 
' ಬಗ್ಗೆ ಸರ್ಕಾರ ಚಿಂತಿಸಿ ಸೂಕ್ತ 


ವಿದ್ಯುತ್‌ ಕಳ್ಳತನಗಳನ್ನು ಹಾಗೂ ಸೋರಿಕೆಯನ್ನು: ತಡೆಗಟ್ಟುವ | 
ವಿಟ್ಟೆನಲ್ಲಿ ಕೆಳಕಂಡ ಕುಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


* ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಪೂಲೀಸ್‌ ಅಧೀಕ್ಷಕರ 


ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ! 


ನೇತೃತ್ವದಲ್ಲಿ ವಿದ್ಯುತ ಕಳ್ಳತನ ಹಾಗೂ ದುರುಪಯೋಗದ 
ಪ್ರಕರಣಗಳನ್ನು ತಡೆಗಟ್ಟಲು ಒಬ್ಬ ಡಿ.ವೈಎಸ್‌.ಪಿ, ಕಾರ್ಯನಿರ್ವಾಹಕ್ಕ 


ಇಂಜಿವಿಯರ್‌ (ವಿ ಹಾಗೂ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಜಿಲ್ಲೆಯಲ್ಲಿ! 
ಒಬ್ಬ ಪೊಲೀಸ್‌ ವಿರೀಕ್ಷಕರು|; 


ಪೊಲೀಸ್‌ ಠಾಣೆಗಳನ್ನು ರಚಿಸಿದ್ದು 
ಪೊಲೀಸ್‌ ಉಪನಿರೀಕ್ಷಕರು ರವರ ಜೊತೆಯಲ್ಲಿ ಒಬ್ಬ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನಿಯರ್‌(ವಿ? ಸಹಾಯಕ ಇಂಜಿನಿಯರ್‌(ವಿ) 
ಇವರುಗಳು ಜಂಟಿಯಾಗಿ ವಿದ್ಯುತ್‌ ಸ್ಥಾವರಗಳನ್ನು ಪ್ರತಿವಿತ್ಯ ತಪಾಸಣೆ 
ನಡೆಸಿ ವಿದ್ಯತ್‌ ಕಳ್ಳತನ ಮತ್ತು ದುರುಪಯೋಗದ ಪುಕರಣಗಳನ್ನು 
ಪತ್ತೆ ಹಚ್ಚಿ ಕಾನೂವಿನಲ್ಲಿರುವ ನಿಯಖಯದಲತೆ 
ಫೈಗೊಳ್ಳಲಾಗುತ್ತಿರುತ್ತದೆ. ಇದರಿಂದ ಕಂಪನಿ ವ್ಯಾಪ್ತಿಯಲ್ಲಿ 
ನಡೆಯುತ್ತಿಡ್ಲ ವಿದ್ಯುತ್‌ ಕಳ್ಳತನ/ ದುರುಪಯೋಗ ಗಮನಾರ್ಹವಾಗಿ 
ಹತೋಟಿಯಲ್ಪಿರುತದೆ. 


pS 


-2- 


- 


° 


ವಿದ್ಯುತ್‌ ಕಳ್ಳತನ ಪ್ರಕರಣದ ಆರೋಪಿತರ ವರುವ್ನ ಇಂವಾ 


ಎಲೆಕ್ಟಿಸಿಟಿ ಆ್ಯಕ್ಟ್‌-2003 ರ ರೀತ್ಯಾ ಕ್ರಿಮಿನಲ್‌ ಪ್ರಕರಣಗಳನ್ನು | ' 
ದಾಖಲಿಸಲಾಗುತ್ತಿದೆ. ' [ 
ವಿದ್ಯುತ್‌ ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಲೆವಲ್‌- 
123.4 ಎಂದು ವಿಂಗಡಿಸಿ ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕವಾಗಿ 
ಗುರಿಯನ್ನು ನಿಗದಿಪಡಿಸಲಾಗಿದೆ. ಮೀಟರ್‌ ರೀಡರ್‌, ಲೈನ್‌ಮ್ಯಾನ್‌ 
ಹಾಗೂ ಕಾರ್ಯ ಮತ್ತು ಪಾಲನಾ ವಿಭಾಗದ ಇಂಜಿನಿಯರ್‌ 
ರವರೊಂದಿಗೆ ಸಂಪರ್ಕವಿಟ್ಟಿಕೊಂಡು ಮಾಹಿತಿ ಸಂಗ್ರಹಿಸಲಾಗುತ್ತದೆ. 
ವಿದ್ಯುತ್‌ ಕಳ್ಳತನ/ಸೋರಿಕೆ/ದುರುಪಯೋಗ ಪ್ರಕರಣಗಳನ್ನು ಪತ್ತೆ! 
ಹಚ್ಚುವ. ಸಲುವಾಗಿ ಸ್ನಾವರಗಳ ವಿವರಗಳ್ಳು, ವಿದ್ಯುತ್‌. ಬಳಕೆಯ 
ವಿವರಗಳನ್ನು. ವೈಜ್ಞಾನಿಕ ರೀತಿಯಲ್ಲಿ ಪರಿಶೀಲಿಸಿ ಅವಿರೀಕ್ಷಿತ/ 
ಸಾಮೂಹಿಕ ದಾಳಿ ನಡೆಸಿ ವಿದ್ಯುತ್‌ ಕಳುವು ಪ್ರಕರಣಗಳನ್ನು ಪತ್ತೆ 
ಹಚ್ಚಲಾಗುತಿದೆ. 

ವಿದ್ಯತ್‌ ಕಳ್ಳತನ/ ಸೋರಿಕೆ! ಮರುಪಯೋಗ ಪ್ರಕರಣಗಳಲ್ಲಿ 
ಸಾರ್ವಜನಿಕರು ತೊಡಗದಂತೆ ದಿನ ಪತ್ರಿಕೆಗಳಲ್ಲಿ ಹಾಗೂ ಟಿ/ | 
ಐಲೆಕ್ಟಾನಿಕ್‌ ಮೀಡಿಯಾಗಳ ಮೂಲಕ ಪ್ರಕಟಣೆ ನೀಡಲಾಗಿದೆ. 
ಗ್ರಾಕರಿಗೆ ನೀಡಲಾಗುತ್ತಿರುವ ವಿದ್ಯುತ್‌ ಬಿಲ್ಲಿನ ಹಿಂಬದಿಯ 
ಪುಟದಲ್ಲಿ ವಿದ್ಯುತ್‌ ಕಳ್ಳತನಕ್ಕೆ ಕರಿಣ ಶಿಕ್ಲೆ ಆಗುತ್ತದೆಂದೂ ಪ್ರಕಟಿಸಿ, | 
ವಿದ್ಯುತ್‌ ಕಳ್ಳತನದ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಲು 
ಸಂಬಂಧಿಸಿದ ಜಾಗೃತದಳ ಇಂಜಿನಿಯರುಗಳ ಇಲಾಖಾ ಮೊಬೈಲ್‌ | 
ಸಂಖ್ಯೆಯನ್ನೂ ಸಹ ಮುದ್ರಣ ಮಾಡಿ ವಿತರಿಸಲಾಗುತ್ತಿದೆ. 

ಗ್ರಾಹಕರ ವಿದ್ಯುತ್‌ ಬಳಕೆಯ ವಿವರಗಳನ್ನು ಅಧ್ಯಯನ ಮಾಡಿ, 
ಅಲ್ಲಿಯೂ ಕೂಡ ವಿದ್ಯುತ್‌ ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚಲು 
ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸ೦ಖ್ಯೆ: ಎನರ್ಜಿ 215 ಇಬಿಎಸ್‌ 2021 


(ವಿ dE 


ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು. 


